ಡು॥ ಎ. ವಿ. ನರಸಿಂಹಮೂರ್ತಿ 


ಕರ್ನಾಟಕದಲ್ಲಿ ಇತಿಹಾಸ ಆರಂಭಕಾಲದ ಕೆಲವು ಸಮಸ್ಯೆಗಳು 


ಪುರಾತತ್ವ ಆಧಾರದ ಮೇಲೆ ಹೇಳುವುದಾದರೆ 
ಕರ್ನಾಟಕದಲ್ಲಿ, ಭಾರತದ ಇತರ ಭಾಗಗಳಲ್ಲಿರುವಂತೆ, 
ಇತಿಹಾಸ ಆರಂಭ ಕಾಲದ ಸಂಸ್ಕ ಎತಿಯು ಬೆಳಕಿಗೆ 
ಬಂದಿದೆ. ಅಂದರೆ ಇತಿಹಾಸಪೂರ್ವ ಕಾಲದ ಅನಂತರ, 
ಆದರೆ ಇತಿಹಾಸಕ್ಕೆ ಖಚಿತವಾಗಿ ಸೇರಬಹುದಾದ ಕಾಲಕ್ಕೆ 
ಮುಂಚಿನ ಈ ಸಂಸ್ಕ ೃತಿಯೆನ್ನೇ ಇತಿಹಾಸ ಆರಂಭಕಾಲದ 
ಸಂಸ್ಕ ಎಶ ಎಂದು ಕರೆಯಬಹುದು. ಉತ್ಪನನಗಳಲ್ಲಿ ದೊರ 
ಕಿರುವ ಆಧಾರದ ಮೇಲೆ ಇದರಲ್ಲಿ ಮುಖ್ಯವಾಗಿ ಕೆಲವು 
ಲಕ್ಷಣಗಳು ಕಾಣಬರುತ್ತವೆ. ಅವುಗಳಲ್ಲಿ ಅತಿ ಮುಖ್ಯ 
ವಾದುದು ಆ ಕಾಲದ ಮಡಕೆ. ಸುಟ್ಟ ಕೆಂಪ್ರ ಅಥವಾ ಕಂದು 
ಬಣ್ಣದ ಮಡಕೆಯ ಮೇಲೆ ಬಿಳಿಯ ಬಣ್ಣದ ಗೆರೆಗಳುಳ್ಳೆ 
ಅಲಂಕಾರವೇ ಇದರಲ್ಲಿ ಅತಿ ಮುಖ್ಯವಾದುದು. ಇದರಲ್ಲಿ 
ವಿವಿಧ ವಿನ್ಯಾಸಗಳು ಕಂಡು ಬಂದು ವೈವಿಧ್ಯಮಯವಾದ 
ಅಲಂಕಾರದಿಂದ ಕೂಡಿದೆ. ಇದು ಇತಿಹಾಸ ಆರಂಭ 
ಕಾಲದ ಸಂಸ್ಕೃತಿಯ ಎಲ್ಲ ನೆಲೆಗಳಲ್ಲಿಯೂ ಹೇರಳವಾಗಿ 
ದೊರಕುತ್ತದೆ. ಆದುದರಿಂದ ಇದನ್ನೇ ಅತ್ಯಂತ ಪ್ರಮುಖ 
ಲಕ್ಷಣವೆಂದು ಪರಿಗಣಿಸಿದರೆ ತಪ್ಪಾಗುವುದಿಲ್ಲ. ಇದನ್ನು 
ಆ ಕಾಲದ ಪ್ರರಾತತ್ವಜ್ಞರು ಆಂಧ್ರ ಮಡಕೆ ಎಂದು ಕರೆ 
ದರು. ಇದನ್ನು ಮುಂದೆ ಗಮನಿಸೋಣ. ಇನ್ನೊಂದು 
ಲಕ್ಷಣವೆಂದರೆ ಇಟ್ಟಿಗೆಯಿಂದ ಕಟ್ಟಲ್ಪಟ್ಟ ಚನೆಗಳು. 
ಅವು ಯಾವುವೂ ಪೂರ್ಣವಾಗಿ ಉಳಿದಿಲ್ಲವಾದರೂ 
ಇಟ್ಟಿಗೆಯ ಬಳಕೆ ವ್ಯಾಪಕವಾಗಿದ್ದಿ ತೆಂದು ಮಾತ್ರ ತಿಳಿದು 


n 


ಬಂದಿದೆ. ಇವುಗಳ ಜೊತೆಗೆ ಆಂಧ್ರ-ಶಾತವಾಹನರ 
ನಾಣ್ಯಗಳು ಈ ಸ್ವರಗಳಲ್ಲಿ ಹೇರಳವಾಗಿ ರಕಿದ್ದು, 
ಕಾಲನಿರ್ಣಯಕ್ಕೆ ಬಲು ಸಹಕಾರಿಯಾಗಿವೆ. ಹೀಗೆ ಈ 
ಮೂರು ಲಕ್ಷಣಗಳು ಉತ್ಪನನಗಳಿಂದ ಕರ್ನಾಟಕದಲ್ಲಿ 


ಕರ್ನಾಟಕದಲ್ಲಿ ಇತಿಹಾಸ ಆರಂಭಕಾಲದ ಸ್ತರ 
ಗಳನ್ನು ಮೊಟ್ಟ ಮೊದಲು ಪತ್ತೆ ಮಾಡಿದವರು ಡಾ| 
ಷ್ಹ.! ಅವರು ಚಂದ್ರವಳ್ಳಿಯಲ್ಲಿ ನಡೆಸಿದ 
ಉತ್ಪನನದಲ್ಲಿ ಈ ಕಾಲದ ಸ್ತರಗಳನ್ನು ಮೊದಲನೆಯ 
ಬಾರಿಗೆ ಗುರುತಿಸಿದರು. ಆಗಿನ ಕಾಲದಲ್ಲಿ ರೂಢಿಯಲ್ಲಿ 
ದ್ವಂತೆ ಅದನ್ನು ಅವರು ಶಾತವಾಹನ ಸಂಸ್ಕ ತಿ ಎಂದು 
ಕರೆದರು. ಏಕೆಂದರೆ ಆ ಸ್ತರಗಳಲ್ಲಿ ಶಾತವಾಹನ ರಾಜರ 
ನಾಣ್ಯಗಳು ದೊರಕಿದವು. ಇವುಗಳ ಜೊತೆಗೆ ಇಟ್ಟಿಗೆ 
ಯಿಂದ ಕಟ್ಟಲಾದ ಅವಶೇಷಗಳೂ ಮತ್ತು ಬಿಳಿಯ ರೇಖೆ 
ಗಳ ಅಲಂಕಾರವನ್ನುಳ್ಳ ಕೆಂಪನೆಯ ಮಡಕೆಯ ಚೂರು 
ಗಳೂ ದೊರಕಿದವು. ಈ ಎಲ್ಲ ಅವಶೇಷಗಳ ಆಧಾರದ 
ಮೇಲೆ ಎಂ. ಎಚ್‌. ಕೃಷ್ಣ ಅವರು ಈ ಸಂಸ್ಕೃತಿಯನ್ನು 
ಎರಡು ಭಾಗಗಳನ್ನಾಗಿ ವಿಂಗಡಿಸಿದರು: ಮೊದಲನೆಯದು 


ಆರಂಭದ ಕಾಲ; ಎರಡನೆಯದು ಆನಂತರದ ಕಾಲ. : 


ಕಾಲಗಣನೆಗೆ ಅವರು ವಿಶೇಷವಾಗಿ ಉಪಯೋಗಿಸಿದ 


- ವಸ್ತುಗಳೆಂದರೆ ನಾಣ್ಯಗಳು. 


1. ಎಂ.ಎಚ್‌, ಕೃಷ್ಣ : ಎಕ್ಸ್‌ಕವೇಷನ್‌ ಎಟ್‌ ಚಂದ್ರವಳ್ಳಿ,- ಬೆಂಗಳೊರು, ೧೯೩೦ 


ಸರ್‌ ಮಾರ್ಟಿಮರ್‌ ವ್ಹೀಲರ್‌ ಅವರು ೧೯೪೭ 
ಚಂದ್ರವಳ್ಳಿಯಲ್ಲಿ ಪುನಃ ಉತ್ಪನನಗಳನ್ನು ನಡೆಸಿದರು. 
ಇವರು ಇತಿಹಾಸ ಆರಂಭದ ಕಾಲವನ್ನು ಸ್ಪಷ್ಟವಾಗಿ 
ಶಾತವಾಹನ ಕಾಲ ಎಂದೇ ಕರೆದರು. ಆದರೆ ಇದನ್ನು 
ಇವರು ಮೂರು ಭಾಗಗಳಾಗಿ ವಿಂಗಡಿಸಿದರು: ಆರಂಭದ 
ಆಂಧ್ರ; ಮಧ್ಯಕಾಲೀನ ಆಂದ್ರ ಮತ್ತು ಇತ್ತೀಚಿನ 
ಆಂಧ್ರ ಎಂಬುವೇ ಅವರು ಮಾಡಿದ ವಿಭಾಗಗಳು. 
ಇದಕ್ಕೆ ಅವರು ಕೊಟ್ಟ ಆಧಾರಗಳು ಹೀಗಿವೆ: ಮೊದಲ 


ನೆಯ ಹಂತದಲ್ಲಿ ಮೆಗಾಲಿತಿಕ್‌ ಸಂಸ್ಕ ತಿಯ ಮಡಕೆಗಳ 


ಜೊತೆಗೆ ಬಿಳಿ (ಹಳದಿ) ಬಣ್ಣದ ಅಲಂಕಾರದ ಮಡಕೆ 
ಗಳು ದೊರಕಿದವು. ಆದರೆ ಮೆಗಾಲಿತಿಕ್‌ ಮಡಕೆಯ 
ಚೂರುಗಳು ಬಹಳ ಕಡಿಮೆಯ ಪ್ರಮಾಣದಲ್ಲಿ ಇದ್ದುದ 
ರಿಂದ, ಆ ಸಂಸ್ಕೃತಿಯು ಇಳಿಮುಖದಲ್ಲಿತ್ತು ಎಂಬು 
ದನ್ನು ಅವರು ಊಹಿಸಿದರು. ಎರಡನೆಯ ಹಂತದಲ್ಲಿ 
ಮೆಗಾಲಿತಿಕ್‌ ಮಡಕೆಯು ಸ್ವಲ್ಪವೂ ಇಲ್ಲದೆ, ಬಿ೪ 
'ಬಣ್ಣದ ಅಲಂಕಾರದ ಮಡಕೆಗಳು ಏಕಾಏಕಿ ಹೆಚ್ಚಿ ದವು. 
ಮೂರನೆಯ ಹಂತದಲ್ಲಿ .ಈ ಮಡಕೆಯ ಚೂರುಗಳೂ 
ಇಳಿಮುಖವಾಗತೊಡಗಿದವು. 


ಇವುಗಳ ಜೊತೆಗೆ ಆಂಧ್ರ.ಶಾತವಾಹನ ರಾಜರ 
ನಾಣ್ಯಗಳು, ಮಹಾರಥಿಯವರ ನಾಣ್ಯಗಳು, 
ರೋಮನ್‌ ನಾಣ್ಯಗಳು ಬೆಳಕಿಗೆ ಬಂದವು. ಇವುಗಳ 
ಲ್ಲಿಯೂ ಕಾಲನಿರ್ಣಯಕ್ಕೆ ಅನುಕೂಲವಾದ ವಾಸಿಷ್ಕೀ 
ಪುತ, ಪುಳುಮಾವಿ, ಯಜ್ಞ ಶಾತಕರ್ಣಿಯ ನಾಣ್ಯ 
ಗಳು ಮತ್ತು ಟೈಬೀರಿಯಸ್‌ ಚಕ್ರವರ್ತಿಯ 
ಕ್ರಿಶ. ೨೬.೩೭ ರಲ್ಲಿ ಟಂಕಿಸಲ್ಪಟ್ಟ ನಾಣ್ಯ ಮುಖ್ಯ 
ವಾದವು. ಅಂದರೆ ವ್ಹೀಲರ್‌ ಅವರ ಪ್ರಕಾರ ಇತಿಹಾಸ 
ಆರಂಭಕಾಲದ ಸಂಸ್ಕೃತಿಯಲ್ಲಿ ಬಿಳಿಬಣ್ಣದ ಅಲಂಕಾರ 
ವುಳ್ಳ ಮಡಕೆ, ಆಂಧ್ರರ ನಾಣ್ಮ, ರೋಮನ್‌ ನಾಣ್ಯ 
ಮತ್ತು ಕೆಲವು ಶಿಥಿಲವಾದ ಇಟ್ಟಿಗೆಯ ಕಟ್ಟಡಗಳೂ 
ಸೇರಿದ್ದ ವು. 


2. ವ್ಹೀಲರ್‌ ಸ ಏನ್ನಂಟ್‌ ಇಂಡಿಯ, ಸಂಪುಟ ೪, ಪ್ರ, ೨೭೦. 


3, ಅದ ಪ್ರ, ೨೦೨ ' - 
`` ಅದೇ, ಸಂಪುಟ೧೩ ಪ್ರ ೪ 


ಇತಿಹಾಸ ದರ್ಶನ. .. 


ವ್ಹೀಲರ್‌ರವರು ಬ್ರಹ್ಮಗಿರಿಯಲ್ಲಿ ನಡೆಸಿದ ಉತ್ಪ 
ನನದಲ್ಲಿಯೂ ಇದೇ ರೀತಿಯ ಸಂಸ್ಕೃತಿಯನ್ನು ಗುರುತಿಸಿ 
ದರು.3 ಮೆಗಾಲಿತಿಕ್‌ ಸಂಸ್ಕ ತಿಯ ನಂತರದ ಕಾಲಕ್ಕೆ 
ಸೇರಬಹುದಾದ. ಅಂದರೆ ಕ್ರಿ.ಶ. ಮೊದಲನೆಯ ಶತಮಾನ 
ದಿಂದ ಮೂರನೆಯ ಶತಮಾನದವರೆಗಿನ ಕಾಲಕ್ಕೆ ಸೇರ 
ಬಹುದೆಂದು ಅವರು ನಿರ್ಣಯಿಸಿದರು. ಬಿಳಿಯ ಬಣ್ಣದ . 
ಅಲಂಕಾರವನ್ನು ಹೊಂದಿದ ಕೆಂಪು ಮಡಕೆಗಳು ಮಾತ್ರ 
ರೋಮನ್‌ ಕಾಲಕ್ಕೆ ಸೇರುವ "ರೌಲೆಟೆಡ್‌' ಮಡಕೆಯ 
ಚೂರುಗಳೂ ಹೇರಳವಾಗಿ ದೊರಕಿದವು. ಅಗೇಟ್‌, 
ಕಾರ್ನೀಲಿಯನ್‌ ಮತ್ತು ಮಣ್ಣಿನ ಮಣಿಗಳೂ ಸಿಕ್ಕಿದವು. 
ಇನ್ನೊಂದು ಆಕರ್ಷಣೆಯೆಂದರೆ ಚೈತ್ಯದ ಮಾದರಿಯ 
ಗಜಪೃಷ್ಮಾಕಾರದ ಇಟ್ಟಿಗೆಯ ಕಟ್ಟಡ. ಆದರೆ ಇಲ್ಲಿ 
ನಾಣ್ಯಗಳು ಅಷ್ಟಾಗಿ ದೊರಕಲಿಲ್ಲ. 


ಬಿ.ಕೆ. ಥಾಪರ್‌ ಅವರು ಮಸ್ಮಿಯಲ್ಲಿ ೧೯೫೪ರಲ್ಲಿ 
ಉತ್ಪನನ ನಡೆಸಿದರು.4 ಇವರು ಆಂಧ್ರ ಸಂಸ್ಕ ತಿ 
ಯೆನ್ನುವ ಪದವನ್ನು ಬಳಸದೆ, ಇತಿಹಾಸ ಆರಂಭದ 
ಕಾಲದ ಸಂಸ್ಕ ತೆ ಎನ್ನುವ ಪದವನ್ನು ಮೊದಲ ಬಾರಿಗೆ 
ಕರ್ನಾಟಕ ಪುರಾತತ್ವದಲ್ಲಿ ಬಳಕೆಗೆ ತಂದರು. ಆಂಧ್ರ 
ಮಡಕೆ ಅಥವಾ ಆಂಧ್ರ ಸಂಸ್ಕ ಟ್ಟೆ ಎನ್ನುವುದಕ್ಕೆ ಅರ್ಥ 
ಎಲ್ಲ; ಈ ಪದಗಳನ್ನು ಬಳಸಬಾರದು ;: ಅವುಗಳು 
ಸೂಚಿಸುವ ಅರ್ಥವೇ ಬೇರೆ. ಆಂಧ್ರ ನಾಣ್ಯಗಳು 
ದೊರೆತ ಮಾತ್ರಕ್ಕೆ ಆ ಸಂಸ್ಕೃತಿಯನ್ನು ಆಂಧ್ರ ಸಂಸ್ಕೃತಿ 
ಎಂದು ಕರೆಯಲಾಗುವುದಿಲ್ಲ. ಹಾಗಾದರೆ ಜೊತೆಗೆ 
ರೋಮನ್‌ ನಾಣ್ಯಗಳೂ ದೊರಕುವುದರಿಂದ ಆ 
ಸಂಸ್ಕೃತಿಯನ್ನು ಏನೆಂದು ಕರೆಯಬೇಕು ; ಆಂಧ್ರ- 
ರೋಮನ್‌ ಸಂಸ್ಕೃತಿ ಎನ್ನಬೇಕೇ ಎಂದು ಇವರು 
ವಾದಿಸುತ್ತಾರೆ. ಆದುದರಿಂದ ಇದಕ್ಕೆ ಇನ್ನೊಂದು 
ಬೇರೆಯ ಹೆಸರನ್ನೇ ಕೊಡಬೇಕು ಎಂದು ಹೇಳುತ್ತಾರೆ. 
ಈ ಸಂಸ್ಕ ತಳಿಯು ಮೆಗಾಲಿತಿಕ್‌ ಸಂಸ್ಕೃತಿಯ ಅಂದರೆ 
ಇತಿಹಾಸ ಪೂರ್ವಕಾಲದ ಸಂಸ್ಕ ತಯ ಅನಂತರ ಕಾಲ 
ದ್ಹಾದುದರಿಂದ, ಇದನ್ನು ಇತಿಹಾಸ ಆರಂಭದ ಕಾಲದ 


ಸಂಸ್ಕ ಲತ ಎಂದು ಕರೆಯಬೇಕಾದುದು ಹೆಚ್ಚು ಸಮಂಜಸ 
ವಾದುದು. ಇವರು ಇಲ್ಲಿ ದೊರೆಯುವ ಬಿಳಿಬಣ್ಣದ 
ಅಲಂಕಾರವನ್ನು ಲ್ಸ ಕೆಂಪು ಮಡಕೆಗೆ ಹೆಚ್ಚು ಪ್ರಾಮುಖ್ಯ 
ನೀಡಿ, ಈ ಸಂಸ್ಕ ತಿಯನ್ನು ಈ ಮಡಕೆಯ ಲಕ್ಷಣ 
ದೊಂದಿಗೇ ಸೇರಿಸಬೇಕು ಎಂದು ಅಭಿಪ್ರಾಯ ಪಡು 
ತ್ತಾರೆ. ಇಲ್ಲಿ ಈ ಮಡಕೆಯ; ಮುಂದುವರೆದು ರೂಪದಲ್ಲಿ 
ದೊರೆಯುವುದು ಮಾತ್ರವಲ್ಲದೆ ವೈವಿಧ್ಯಪೂರ್ಣವಾದ 
ಅಲಂಕಾರಗಳನ್ನು ತೋರಿಸುತ್ತದೆ. ಅಂದರೆ ಈ ಸಂಸ್ಕೃತಿ 
ಯಲ್ಲಿ ಈ ಮಡಕೆಯು ಅತ್ಯಂತ ಪ್ರಭಾವಶಾಲಿಯಾದ 
ರೀತಿಯಲ್ಲಿ ಬಳಕೆಯಲ್ಲಿದ್ದಿತು ಎಂದು ವಿದಿತವಾಗುತ್ತದೆ. 
ಇದರ ಜೊತೆಗೆ ವಿವಿಧ ರೀತಿಯ ಮಣಿಗಳು ಮತ್ತು 
ಮಣ್ಣಿನ ಬೊಂಬೆಗಳು ದೊರಕಿದವು. ರುಂಡವಿಲ್ಲದ 
ಸ್ತ್ರೀಯ ಬೊಂಬೆಯಲ್ಲಿ, ಬಟ್ಟೆ, ಕಂಠಾಭರಣ, ಹಿಂಭಾಗ 
ದಲ್ಲಿ ಜಡೆಗಳು ಕಾಣಬರುತ್ತವೆ. ಇನ್ನೊಂದು ಗಿಣಿಯ 
ಬೊಂಬೆ. ಈ ಎರಡು ಬೊಂಬೆಗಳೂ ಸುಂದರವಾಗಿ 
ಮಾಡಲ್ಪಟ್ಟಿವೆ. ಇವು ಈ ಸಂಸ್ಕೃತಿಯ ಮೇಲಿನ ಸ್ತರಗ 
ಳಲ್ಲಿ ದೊರಕಿರುವುದು ಗಮನಾರ್ಹ ಸಂಗತಿ. 


ಮಸ್ಕಿಯಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ 
ವೆಂದರೆ ಹೇರಳವಾಗಿ ದೊರಕಿರುವ ಬಳೆಗಳು. ಅದರ 
ಲ್ಲಿಯೂ ಮೇಲಿನ ಸ್ತರಗಳಲ್ಲಿ ದೊರಕಿರುವ ಬಳೆಗಳು 
ಕಲಾತ್ಮಕವಾಗಿದ್ದು, ಕೆತ್ತನೆಯ ಅಲಂಕಾರವನ್ನು 
ಹೊಂದಿವೆ. ಇವುಗಳ ಜೊತೆಯಲ್ಲಿ ಒಂದು ಬೆರಳುಂಗು 
ರವೂ ದೊರಕಿದೆ. ಒಟ್ಟಿನಲ್ಲಿ ಮಸ್ಕಿಯಲ್ಲಿ ದೊರೆತ ಅವ 
ಶೇಷಗಳು ಇತರ ನೆಲೆಗಳಲ್ಲಿ ದೊರಕಿರುವ ಅವಶೇಷಗಳಿ 
ಗಿಂತ ಹೆಚ್ಚು ಮುಂದುವರೆದ ಹಂತವನ್ನು ವ್ಯಕ್ತಪಡಿಸು 
ತ್ತವೆ ಎಂಬುದು ಖಚಿತವಾಗುತ್ತದೆ. ಈ ಸಂಸ್ಕೃತಿಯು 
ಕ್ರಿ.ಶ. ಒಂದನೆಯ ಶತಮಾನದಿಂದ ಮೂರನೆಯ ಶತಮಾ 
ನದವರೆಗೆ ಪ್ರಚಲಿತವಾಗಿದ್ದಿ ತು. 


೩೦ 00 ದಡಿ ರಾ um 


ಪ್ನು ೪೫... - 


೧೮. 


ಮೈಸೂರಿಗೆ ಸಮೀಪದಲ್ಲಿರುವ ತಿರಮಕೂಡ್ಲು 
ನರಸೀಪುರದಲ್ಲಿ ಡಾ| ಶೇಷಾದ್ರಿಯವರ ನೇತೃತ್ವದಲ್ಲಿ 
ನಡೆದ ಉತ್ಸನನದಲ್ಲಿ ದೊರಕಿರುವ ಸಂಸ್ಕ ಎತಿಗಳಲ್ಲಿ ಇತಿ 
ಹಾಸ ಆರಂಭಕಾಲವೂ ಒಂದು. ಇದು ಮಸ್ಕಿಯ 
ಸಂಸ್ಕೃತಿಯಂತೆಯೇ ಇದ್ದು ಬಿಳಿಯ ಬಣ್ಣದ ಅಲಂಕಾರದ 
ಕೆಂಪು ಮಡಕೆ, ಮಣಿಗಳು, ಮಣ್ಣಿನ ಬೊಂಬೆಗಳು 
ಮತ್ತು ಬಳೆಗಳನ್ನು ಒಳಗೊಂಡಿದೆ... ಇದರ ಕಾಲ 
ಸು. ಕ್ರಿ.ಶ. ಒಂದನೆಯ ಶತಮಾನ. ನರಸೀಪುರಕ್ಕೆ ಬಲು 
ಲ್ಲೇ ಇರುವ ಹೆಮ್ಮಿಗೆಯಲ್ಲಿಯೂ ಈ 
ಸಂಸ್ಕೃತಿಯ ಸ್ವರಗಳು ಗುರುತಿಸಲ್ಪಟ್ಟಿವೆ.6 ಇಲ್ಲಿಯೂ 
ಬಿಳಿಯ ಆಲಂಕಾರದ ಮಡಕೆ, ಮಣಿಗಳು ದೊರಕಿವೆ. 


೬ 


ಹಳ್ಳೂರಿನಲ್ಲಿ ಖಚಿತವಾದ ಇತಿಹಾಸ ಆರಂಭ 
ಕಾಲದ ಸಂಸ್ಕ ತಿಯ ಸ್ತರಗಳು ದೊರಕಿಲ್ಲ. 7 ಆದರೆ 
ಬಿಳಿಯ ಬಣ್ಣದ ಅಲಂಕಾರದ ಮಡಕೆಗಳು ದೊರಕಿ 
ರುವುದು ಗಮನಾರ್ಹ. ಬನವಾಸಿಯಲ್ಲಿ ಮೈಸೂರು 
ವಿಶ್ವವಿದ್ಯಾನಿಲಯದವರು ನಡೆಸಿದ ಉತ್ಪನನದಲ್ಲಿ 
ಉತ್ತಮವಾದ ಮಾಹಿತಿಯು ದೊರಕಿರುವುದನ್ನು ಗಮನಿಸ 
ಬೇಕು. 5 ಇಲ್ಲಿ ಬಲು ವಿಶಾಲವಾದ ಗಜಪೃಷ್ಠಾ 
ಕೃತಿಯ ಇಟ್ಟಿಗೆಯ ಕಟ್ಟಡಗಳು ದೊರಕಿದವು. ಕೆಂಪು 
ಮಡಕೆ, ಕಪ್ಪು ಮಡಕೆ, ರೌಲೆಟೆಡ್‌ ಮಡಕೆಗಳ ಜೊತೆಗೆ 
ಬಿಳಿಯ ಬಣ್ಣದ ಅಲಂಕಾರವುಳ್ಳ ಕೆಂಪು ಮಡಕೆಯ 
ಚೂರುಗಳು ಹೇರಳವಾಗಿ ದೊರಕಿದವು. ಇವುಗಳ ಜೊತೆ 
ಯಲ್ಲಿ ಒಂದು ಪಂಚ್‌ ಮಾರ್ಕ್‌ ನಾಣ್ಯವೂ ದೊರಕಿತು. 8 
ಚುಟುಕುಲಾನಂದ, ಮುಡಾನಂದ ರಾಜರ ಸೀಸದ. ನಾಣ್ಯ 
ಗಳ ಜೊತೆಗೆ ಶಾತವಾಹನ ರಾಜರ ಸೀಸದ ನಾಣ್ಯಗಳೂ 
ದೊರಕಿದವು. ಇಲ್ಲಿ ರೋಮನ್‌ ನಾಣ್ಯದ ಒಂದು 
ಅಚ್ಚು ಮತ್ತು ರೋಮನ್‌ ಕಾಲದ ಮಡಕೆಗಳು ದೊರಕಿ 
ದವು.? ಈ ಅಚ್ಚಿನಲ್ಲಿ ಆಸನದ ಮೇಲೆ ಕುಳಿತು, ರಾಜ 


ಎಂ, ಶೇಷಾದ್ರಿ : ಎಕ್ಸ್‌ಕವೇಷನ್‌ ಎಟ್‌ ಟಿ, ನರಸೀಪುರ, ಪು. ೮ 
ಹನುಮಂತರಾವ್‌ ಮತ್ತು ನಾಗರಾಜು ; ಎಕ್‌ ಕವೇಷನ್‌ ಎಟ್‌ ಹೆಮ್ಮಿಗೆ, ಪು, ೨೫ 
ಎಂ, ಎಸ್‌, ನಾಗರಾಜರಾವ್‌ : ಪ್ರೋಟೊ ಹಿಸಾ ರಿಕ್‌ ಕಲ್ಲ ರ್‌ ಆಫ್‌ ತುಂಗಭದ್ರಾ ವ್ಯಾಲಿ, ಪು, ೬೮ 


ಎ, ವಿ, ನರಸಿಂಹಮೂರ್ತಿ ; ಕಾಯಿನ್ಸ್‌ ಆಫ್‌ ಕರ್ನಾಟಕ್ಕ ಪು. ೫೮ 


ಎ, ವಿ, ನರಸಿಂಹಮೂರ್ತಿ : ಜರ್ನಲ್‌ ಆಫ್‌ ನ್ಯೂಮಿಸ್‌ಮ್ಯಾಟಿಕ್‌ ಸೊಸೈಟಿ ಆಫ್‌ ಇಂಡಿಯ, ಸಂಪುಟ XLVI, 


ಇತಿಹಾಸ ದರ್ಶನ. 


ದಂಡವನ್ನು ಹಿಡಿದಿರುವ ಸ್ತ್ರೀಯ ಚಿತ್ರವಿದೆ. ಇಲ್ಲಿ 
ದೊರಕಿರುವ ನಾಲ್ಕಾರು ಸುಟ್ಟಮಣ್ಣಿನ ಬೊಂಬೆಗಳು 
ಗಮನಾರ್ಹವಾದವು. ಅವು ಮಥುರಾ ಕಾಲದ ಬೊಂಬೆ 
ಗಳನ್ನು ಹೋಲುತ್ತವೆ. ಇವುಗಳ ಜೊತೆಗೆ ಮಣಿಗಳು, 
ಬಳೆಗಳು ದೊರಕಿವೆ. ಇಲ್ಲಿ ದೊರಕಿರುವ ಕಟ್ಟಡಗಳ 
ಇಟ್ಟಿಗೆಗಳು, ಇತರ ಶಾತವಾಹನ ನೆಲೆಗಳಲ್ಲಿ ದೊರಕಿರುವ 
ಇಟ್ಟಿಗೆಗಳನ್ನು ಗಾತ್ರ ಮತ್ತು ಗುಣಗಳಲ್ಲಿ ಹೋಲುತ್ತವೆ. 
ಇಲ್ಲಿ ಒಂದು ಶಾತವಾಹನರ ಶಾಸನವೂ ದೊರಕಿದ್ದು, 
ಇದು ಶಿವಶ್ರೀ ಪುಳುಮಾವಿಯ ಶಾಸನಕ್ಕೆ ಒಳಪಟ್ಟಿದ್ದಿತು 
ಎಂಬುದನ್ನು ಶೋರಿಸುತ್ತದೆ. 10 ಒಟ್ಟಿನಲ್ಲಿ ಕ್ರಿ. ಶ. 
ಒಂದನೆಯ ಶತಮಾನದಿಂದ ಆರಂಭವಾಗಿ ಮೂರನೆಯ 
ಶತಮಾನದವರೆಗಿನ ಸಂಸ್ಕೃತಿಯನ್ನು ಇಲ್ಲಿ ಸ್ಪಷ್ಟವಾಗಿ 
ಕಾಣಬಹುದಾಗಿದೆ. 


ಬೆಳಗಾವಿಗೆ ಸಮೀಪದಲ್ಲಿರುವ ವಡಗಾಂವ 
'ಮಾಧವಪುರದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದವರು 
ಉತ್ಪನನ್ಮನಡಸಿದರು. 11 ಇದು ಇತಿಹಾಸ ಆರಂಭ ಕಾಲದ 
ಸಂಸ್ಕೃತಿಗೆ ಉತ್ತಮ ಉದಾಹರಣೆಯಾಗಿದೆ. ಇಲ್ಲಿನ 
ಸಂಸ್ಕ ತಿಯನ್ನು ಮೂರು ಭಾಗವಾಗಿ ವಿಂಗಡಿಸಲಾಗಿದೆ. 
ಇದರ ಮೂರನೆಯ ಸ್ವರದಲ್ಲಿ ಬಿಳಿಯ ಬಣ್ಣದ 
ಅಲಂಕಾರವುಳ್ಳ ಕೆಂಪು ಬಣ್ಣದ ಮಡಕೆಯು ಹೇರಳವಾಗಿ 
ದೊರಕಿದೆ. ಶಾತವಾಹನ ಕಾಲದ ಇಟ್ಟಿಗೆಯ ಕಟ್ಟಡ 
ಗಳೂ ಇಲ್ಲಿ ಉತ್ಪನನದಲ್ಲಿ ದೊರಕಿದವು. ಈ ಕಟ್ಟಡ 
ಗಳ ಜೊತೆಯ ಸ್ತರಗಳಲ್ಲಿ ಶಾತವಾಹನ ನಾಣ್ಯಗಳು ಕಂಡು 
'ಬಂದವು. ಇವುಗಳ ಜೊತೆಯಲ್ಲಿಯೇ ಸುಟ್ಟ ಮಣ್ಣಿನ 
ಬೊಂಬೆಗಳು ದೊರಕಿದವು. ಒಟ್ಟಿನಲ್ಲಿ ಇಲ್ಲಿ ಬಿಳಿಯ 
ಬಣ್ಣದ ಅಲಂಕಾರದ ಮಡಕೆ, ಇಟ್ಟಿಗೆಯ ಕಟ್ಟಡಗಳು, 
ಶಾತವಾಹನ ನಾಣ್ಯ, ಬೊಂಬೆಗಳು ದೊರಕಿದ್ದು , ಇನೆ 
ಲ್ಲವೂ ಇತಿಹಾಸ ಆರಂಭಕಾಲಕ್ಕೆ ಸೇರಿದವುಗಳಾಗಿವೆ. 


ಗುಲ್ಬರ್ಗ ಜಿಲ್ಲೆ ಯ ಸನ್ನತಿಯಲ್ಲಿ ಇತಿಹಾಸ 


ಆರಂಭ ಕಾಲದ ಸಂಸ್ಕ ತಿಯ ಅವಶೇಷಗಳು ನೆಲದ 


ಮೇಲೆ ದೊರಕಿವೆ. ಇಲ್ಲಿ ಉತ್ಪನನ ಇನ್ನೂ ನಡೆದಿಲ್ಲ 
ವಾದುದರಿಂದ ಸ್ಪಷ್ಟವಾದ ಚಿತ್ರ ಇನ್ನೂ 'ದೊರಕಬೇಕಾ 


ಗಿದೆ. ಆದರೆ ಇಲ್ಲಿ ಶಾತವಾಹನ ಶೈಲಿಯ ಶಿಲ್ಪಗಳು, 
ಇಟ್ಟಿಗೆಯ ಕಟ್ಟಡಗಳು, ಬೊಂಬೆಗಳು, ಶಾಸನಗಳು ಹೇರಳ 
ವಾಗಿ ದೊರಕಿದ್ದು : ಈ ನೆಲೆ ಕ್ರಿ.ಶ. ಎರಡನೆಯ ಮತ್ತು 
ಮೂರನೆಯ ಶತಮಾನಗಳಲ್ಲಿ ಉಚ್ಛಾ ಯ ಸ್ಥಿತಿಯಲ್ಲಿದ್ದಿ 
ತೆಂಬುದನ್ನು ಸ್ಪಷ್ಟಪಡಿಸುತ್ತದೆ.12 ಇಲ್ಲಿ ವಿಪುಲವಾದ 
ಉತ್ಪನನ ನಡೆದರೆ ಕರ್ನಾಟಕದ ಇತಿಹಾಸ ಆರಂಭಕಾಲದ 
ಸಂಸ್ಕೃತಿಯ ಮೇಲೆ ವಿಶೇಷ ಬೆಳಕು ಚೆಲ್ಲುತ್ತದೆ. ಎಂಬು 
ದನ್ನು ಗಮನಿಸಬೇಕು. 


ಆಲ್‌ಚಿನ್‌ರವರು ಪೀಕ್ಷಿಹಾಳದಲ್ಲಿ ನಡೆಸಿದ ಉತ್ಪನ 
ನದಲ್ಲಿಯೂ ಈ ಕಾಲದ ಸಂಸ್ಕೃತಿಯ ಅವಶೇಷಗಳು 
ಬೆಳಕಿಗೆ ಬಂದಿವೆ.13 ಆಲ್‌ಚಿನ್‌ರವರ ಪ್ರಕಾರ ಇಲ್ಲಿನ 
ಸಂಸ್ಕೃತಿ ಬ್ರಹ್ಮಗಿರಿಯ ಆಂಧ್ರಸಂಸ್ಕೃತಿಗೆ ಸಮನಾಗಿದೆ. 
ಇದರ ಕಾಲವನ್ನು ಕ್ರಿ.ಶ. ಒಂದರಿಂದ ಮೂರನೆಯ ಶತ ' 
ಮಾನದವರೆಗೆ ಅಂದಾಜು ಮಾಡಲಾಗಿದೆ. ಐಹೊಳೆ 
ಮತ್ತು ಪಟ್ಟದಕಲ್ಲುಗಳಲ್ಲಿ ನಡೆದ ಸಂಶೋಧನೆಗಳಲ್ಲಿ 
ಡಾ॥ ಎಸ್‌. ಆರ್‌. ರಾಯರು ಶಾತವಾಹನ ಕಾಲದ 
ಇಟ್ಟಿಗೆಯ ಕಟ್ಟಡ, ನಾಣ್ಯಗಳು ಮತ್ತು ಬಿಳಿಯ ಬಣ್ಣದ 
ಅಲಂಕಾರದ ಕೆಂಪು ಮಡಕೆಗಳನ್ನು ಗುರುತಿಸಿದ್ದಾರೆ. 14 
ಬಳ್ಳಾರಿಗೆ ಸಮೀಪದಲ್ಲಿರುವ ಕುರುಗೋಡಿನಲ್ಲಿ ಇತಿಹಾಸ 
ಆರಂಭಕಾಲದ ನೆಲೆಯನ್ನು ಗುರುತಿಸಲಾಗಿದೆ.15 ಶಾತ 
ವಾಹನ ಕಾಲದ ಇಟ್ಟಿಗೆಗಳು ಮತ್ತು ಬಿಳಿಯ ಬಣ್ಣದ 
ಅಲಂಕಾರವುಳ್ಳ ಕೆಂಪು ಮಡಕೆಯೂ ಇಲ್ಲಿ ದೊರಕಿದೆ. 
ಇವುಗಳಲ್ಲದೆ ಮೈಸೂರು, ಧಾರವಾಡ, ಗುಲ್ಬರ್ಗ, 
ಬಿಜಾಪುರ ಮುಂತಾದ ಜಿಲ್ಲೆಗಳಲ್ಲಿ ನಡೆದ ಶೋಧನೆಗಳಿಂದ 


10, ಜರ್ನಲ್‌ ಆಫ್‌ ಇಂಡಿಯನ್‌ ಎಫಿಗ್ರಾಫಿಕಲ್‌ ಸೊಸೈಟಿ, ಸಂಪುಟ ೪, ಪು, ೧೦೪ 


11, ಕರ್ನಾಟಕ ಭಾರತಿ, ಸಂಪುಟ ೫, ಪ್ರ, ಬಿ 


12, ಕ್ವಾರ್ಟರ್ಲಿ ಜರ್ನಲ್‌ ಆಫ್‌ ದಿ ಮಿಥಿಕ್‌ ಸೊಸ್ಸೆಟಿ 


ಲ 


> ಸಂಪುಟ LVI, ಪ್ಪ, ೩೫ 


13, ಎಫ್‌, ಆರ್‌, ಆಲ್‌ಚಿನ್‌ ; ಪೀಕ್ಷಿಹಾಳ್‌ ಎಕ್ಸ್‌ ಕವೇಷನ್ಸ್‌, ಪ್ರ, XVI 


14, ಶ್ರೀಕಂಠಿಕಾ, ಪು, ೨೩ 


15, ಆರ್ಕಿಯೋಲಾಜಿಕಲ್‌ ಸ್ಟಡೀಸ್‌ (ಎ, ವಿ, ನರಸಿಂಹಮೂರ್ತಿ), ಸಂಪುಟ, ೬ ಪು೬೦- 


ಇತಿಹಾಸ ಧರ್ಶನ 


ನೆಲದ ಮೇಲೆ ದೊರಕಿರುವ ಅವಶೇಷಗಳಿಂದ ಇತಿಹಾಸ 
ಆರಂಭ ಕಾಲದ ಸಂಸ್ಕೃತಿಯ ನೆಲೆಗಳು ಬೆಳಕಿಗೆ ಬಂದಿವೆ. 
ಆದರೆ ಇವುಗಳಲ್ಲಿ ಉತ್ಪನನ ನಡೆದಿಲ್ಲದೇ ಇರುವುದು 
ಮುಖ್ಯ ಕೊರತೆಯಾಗಿದೆ. | 


ಈ ಮೇಲಿನ ಎಲ್ಲ ಮಾಹಿತಿಗಳನ್ನೂ ಪರಿಶೀಲಿ 


ಸಿದರೆ ತಿಳಿದುಬರುವ ಸ ಸಂಗತಿಗಳನ್ನು ಈ ವ ಈ ರೀತಿ ನಿರೂಪಿಸ 
ಬಹುದು : ಮೊದಲನೆಯದಾಗಿ ಈ ಎಲ್ಲ ನೆಲೆಗಳಲ್ಲೂ 
ಅತ್ಮ ತಪ ಶ್ರಮುಖ ಸಂಗತಿಯೆಂದರೆ ಬಿಳಿಬಣ್ಣ ದ ಅಲಂ 
ಕಾರವನ್ನುಳ್ಳ ಳ್ಸ ಕೆಂಪು ಮಡಕೆಯು ಹೆಚ್ಚು ಕಡಿಮೆ ವಿಶೇಷ 
ಪ್ರಮಾಣದಲ್ಲಿ ದೊರಕಿರುವುದು. ಈ ಅಲಂಕಾರ 
ವಿನ್ಯಾಸಗಳಲ್ಲಿ ವೆ ವೈವಿಧ್ಯ ತೆಯಿರಬಹುದು ಇಲ್ಲದಿರಬಹುದು; 
ಆದರೆ ಅವುಗಳನ್ನು ತಯಾರಿಸ ಸುವ ರೀತಿ ಒಂದೇ ತೆರನಾ 
ಗಿರುವುದು. ಅಂದರೆ ಇದೊಂದು ಖಾತರಿಯಾದ ಲಕ್ಷಣ 
ವಂದಾಯಿತು. ಇದನ್ನು ಗಮನದಲ್ಲಿಡಬೇಕು. ಇಷ್ಟೊ ೦ದು 
ಪ್ರಾ ಮುಖ್ಯ ವಲ್ಲದಿದ್ದ ತೆ ಕೆಲ ನೆಲೆಗಳಲ್ಲಿ ಕಾಣಬ ರುವ 
ಇನ್ನೊ ಗ ಅಂಶ ಕವೆಂದರೆ ಇಟ್ಟಿ ಗೆಯ ಕಟ್ಟಡಗಳು. ಈ 
ಎಲ್ಲ ಇಟ್ಟಿ ಗೆಯ ಕಟ ) ಡಗಳಲ್ಲಿಯೂ ಕಾಣಬರುವ ಒಂದು 
ಅಂಶವೆಂದರೆ ಅವುಗಳ ಗಣ, ಗುಣ ಮತ್ತು ಗಾತ್ರಗಳಲ್ಲಿ 
ಸಾಮ್ಯತೆ. ಶಾತವಾಹನ ರಾಜರ ನಾಣ ಗಳು, ಅವರ 
ಅಧೀನ ರಾಜವಂಶಗಳಾದ ಚುಟುಕುಲದವರ ಮತ್ತು 
ಮಹಾರಥಿಗಳ ಸೀಸದ ನಾಣ್ಯಗಳು ಮತ್ತೊಂದು ಗಮ 
ನಾರ್ಹ ಅಂಶ. ಇವುಗಳಲ್ಲಿಯೂ ಹೆಚ್ಚಾ ಗಿ ಅನಂತರದ 
ಶಾತವಾಹನ ರಾಜರ ನಾಣ್ಯಗಳೇ ಜಾಸ್ತಿ ಕೆಲವು ನೆಲೆ 
ಗಳಲ್ಲಿ ಮಾತ್ರ ದೊರಕಿರುವ ಸುಟ್ಟ ಮಣ್ಣಿನ ಬೊಂಬೆಗಳು 
ಈ ಸಂಸ್ಕ ತೆಯ ಮತ್ತೊಂದು ಅಂಶ. ರೋಮನ್‌ 


ಸಂಸ್ಕೃತಿಯ ಅವಶೇಷಗಳಾದ ನಾಣ್ಯಗಳು ಮತ್ತು ' 


ರೌಲೇಟೆಡ್‌ ಮಡಕೆಗಳು ಕೆಲವು ನೆಲೆಗಳಲ್ಲಿ ಮಾತ್ರ 
ಕಂಡುಬರುತ್ತವೆ. ಈ: ಎಲ್ಲ ಲಕ್ಷಣಗಳೂ ಒಟ್ಟಾರೆ ಕಾಣ 
ಬರುವುದು ಚಂದ್ರವಳ್ಳಿ, ಬ್ರಹ್ಮಗಿರಿ ಮತ್ತು ಬನವಾಸಿ 
ನೆಲೆಗಳಲ್ಲಿ. ಈಗ ತಿಳಿದಿರುವಂತೆ ಈ ನೆಲೆಗಳು ವ್ಯಾಸಕ 
ವಾದವು ಮಾತ್ರವಲ್ಲದೆ ಬಹಳಷ್ಟು ಕುಲ ಈ ಸಂಸ್ಕ ತೆ 
ಯನ್ನು ಉಳಿಸಿಕೊಂಡು ಬಂದವು. ಆದರೆ ಎಲ್ಲ ನೆಲೆ 
ಗಳಲ್ಲಿಯೂ ಕಂಡುಬರುವ ಅಂಶವೆಂದರೆ ಬಿಳಿಯ ಬಣ್ಣ ದ 


ಅಲಂಕಾರವನ್ನು ಹೊಂದಿದ ಕಂದು ಅಥವಾ ಕೆಂಪು. 


ಮಡಕೆ, ಜಗುವರುದ ಈ ರೀತಿಯ ಮಡಕೆಯನ್ನು 
ಇತಿಹಾಸ ಆರಂಭ ಕಾಲದ ಅತ್ಯಂತ ಪ್ರಮುಖ. ಲಕ್ಷಣ 


ಸರ ಕ 


ವಾಗಿ ಪರಿಗಣಿಸಲೇ ಬೇಕಾಗುತ್ತದೆ. ಇದು ವ್ಯಾಪಕ 


ವಾದುದಾದುದರಿಂದ, ಶೋಧನೆಯಲ್ಲಿ ಸುಲಭವಾಗಿ 
ದೊರಕಲೂ ಸಾಧ್ಯ. 


ಪ್ರ ಸಂಸ್ಕ ತಿಯನ್ನು ವರ್ಣಿಸುವಾಗ ಅನೇಕ 
ವಿಭಾಗಗಳನ ಪುರಾತತ್ವ ಜ್ಞ ರು ಮಾಡಿದ್ದಾ ರೆಂಬುದನ್ನು 
ನಾವು ಆಗಲೇ ಗಮನಿಸಿದ್ದೆ ವೆ. ಪಾ ಚೀನ, ಮಧ್ಯ 
ಕಾಲೀನ ಮತ್ತು ಇತ್ತೀಚಿನ ಎನ್ನುವ ವಿಭಾಗ ತೀರಾ 
ಅಸಮರ್ಪಕವೆನಿಸು ತ್ತದೆ. Ri ಇವುಗಳ ಕಾಲ 
ನಿರ್ಣಯವೂ ಬಲು ತೊಡಕಿನ ವಿಷಯ. ಮೆಗಾಲಿತಿಕ್‌ 
ಸಂಸ್ಕ ಳಿಯ ನಂತರ, ಇತಿಹಾಸದ ಕಾಲ ಆರಂಭವಾಯಿ 
ತೆಂದು ನಂಬುವುದಾದರೆ ಇದನ್ನು ಮೆಗಾಲಿತಿಕ್‌ ಸ ಸಂಸ್ಕೃ 
ತಿಯ ಅನಂತರದ ಕಾಲಮಾನಕ್ಕೆ ಸೇರಿಸಬೇಕಾಗಿರುತ್ತ ದೆ 
ಈ ಮಧ್ಭ ದ ಅವಧಿಯಲ್ಲಿ ಮ್‌ ನರ್ಯಪೆಂಶಟ ಆಧಿಪತ್ಯ ಕೈ 
ಕರ್ನಾಡಿಕವು ಸೇರಿದ್ದು ದು ವಿದಿತವಾಗಿಯೇ ಇದೆ. VR 
ಸಂಸ್ಕ ತಿಯು ಕರ್ನಾಟಕದಲ್ಲಿ ಎಲ್ಲಿಯೂ ದೊರಕಿಲ್ಲ ಎನ್ನು 
ಟರ ವಾಸಾ ದೊರಕುವ ಸಾ ಸಾಧ್ಯತೆಯನ್ನು ತಳ್ಳಿ 
ಹಾಕುವ ಹಾಗಿಲ್ಲ. ಆಗ ಈ ಸಂಸ್ಕ ತಿಯನ್ನು ಏನೆಂದು 
ಕರೆಯಬೇಕು ಎನ್ನು ವಪ್ರ ಶ್ನೆ ಗೆ ಉತ್ತ ರ ಖಚಿತವಾಗಿಲ್ಲ. 
ಆದುದರಿಂದ ಕರ್ನಾಟಕದಲ್ಲಿ ಇ ಇತಿಹಾಸ ಆರಂಭಕಾಲವನ್ನು 
ಎರಡು ಭಾಗಗಳಾಗಿ ಮಾತ್ರ ವಿಂಗಡಿಸಬಹುದು. 
ಮೊದಲನೆಯದು ವೆಗಾಲಿತಿಕ್‌ ಸ ಸಂಸ್ಕ ತಿಯ ಅನಂತರದ 
ಕಾಲ; ಸುಮಾರಾಗಿ ಇದು ಮೌರ್ಯನು ಮ್ರಾ ಜ್ಯ ದ ಕಾಲ. 
ಇದೇ ಮೊದಲನೆಯ ಭಾಗ. ಎರಡನೆಯ ಭಾಗೇ ಇದು 
ವರೆವಿಗೂ ನಾವು ಗಮನಿಸಿರುವ ಹತ್ತಾರು . ನೆಲೆಗಳ 
ಸಂಸ್ಕೃ ಏತ: ಅಂದರೆ ಇದು ಮೌರ್ಯಕಾಲದ ನಂತರ 
ಬೆಳೆದು ಬಂದ ಸಂಸ್ಕೃತಿ. ಅನೇಕ ನೆಲೆಗಳಲ್ಲಿ ಮೆಗಾಲಿ 
ಕ್‌ ಸಂಸ್ಕ ತಯ ನಂತರ ಈ ಎರಡನೆಯ ಹಂತವೇ ಬೆಳ 
ಟದ. ಅಂದರೆ ಇಲ್ಲಿ ಮೊದಲನೆಯ ಹಂತ ಕಾಣ 
ಬರುವುದಿಲ್ಲ. 


ಈ ಎರಡನೆಯ ಹಂತವನ್ನು ನಾವು ಗಮನಿಸಿದಾಗ, 
ಅಲ್ಲಿ ಶಾತವಾಹನ ನಾಣ್ಯಗಳು ಮುಖ್ಯವಾಗಿ ಕಂಡು 


"ಬಂದರೂ ಆ ಕಾಲವನ್ನು ಆಂಧ್ರಕಾಲ ಎಂದು ಕರೆಯು 


ವುದು ತಪ್ಪಾಗುತ್ತದೆ. ಆದುದರಿಂದ ಅದನ್ನು ಇತಿಹಾಸ 
ಅರಂಭಕಾಲದ ಎರಡನೆಯ ಹಂತವೆಂದೇ ನಾವು ಕರೆಯ. 
ಬೇಕು. . 


"ಇತಿಹಾಸ ದರ್ಶನ - 


, ಕೊನೆಯದಾಗಿ, ಈ" ಸಂಸ್ಕೃತಿಯ ಕಾಲಮಾನವನ್ನು 
ಗಮನಿಸಬೇಕು. ಕ್ರಿ.ಪೂ. ನಾಲ್ಕನೆಯ ಶತಮಾನದಿಂದ 
ಕ್ರಿ.ಶ. ಒಂದನೆಯ ಶತಮಾನದವರೆಗಿನ ಕಾಲವನ್ನು ಮೊದ 
ಲನೆಯ ಹಂತವೆಂದೂ ಕ್ರಿ.ಶ. ಒಂದನೆಯ ಶತಮಾನ 
ದಿಂದ ಕ್ರಿ.ಶ. ಮೂರನೆಯ ಶತಮಾನದವರೆಗಿನ ಕಾಲ 
ವನ್ನು ಎರಡನೆಯ ಹಂತವೆಂದೂ ಕರೆಯಬೇಕಾಗು 
ತ್ತದೆ, ಅನಂತರದ ಕಾಲವನ್ನು ಇತಿಹಾಸ ಕಾಲಕ್ಕೆ 


ಇತಿಹಾಸ ದೇನ 


ಸೇರಿಸಬೇಕಾಗುತ್ತದೆ. ಸದ್ಯದ ಮಟ್ಟಿಗೆ, ನಮಗೆ ದೊರ 
ಕಿರುವ ಆಧಾರಗಳ ಮೇಲೆ ಈ ರೀತಿಯ ಕಾಲನಿರ್ಣ 
ಯವೇ ಸಮಂಜಸವಾದುದೆಂದು ಹೇಳಲೇಬೇಕು. ಇತಿ 
ಹಾಸ ಆರಂಭಕಾಲದ ಪೂರ್ಣ ಪ್ರಮಾಣದ (ಸನ್ನತಿ 
ಯಂತಹ) ಪುರಾತತ್ವ ನೆಲೆಯನ್ನು ಶೋಧಿಸಿ, ಉತ್ಪನನ 
ನಡೆಸಿದಾಗ ಮಾತ್ರ ಇದರ ವಿಷಯದಲ್ಲಿ ಇನ್ನೂ ಹೆಚ್ಚಿ ನ 
ಮಾಹಿತಿ ದೊರೆಯಲು ಸಾಧ್ಯ. 


